CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೩ (ಆಶ್ವಯುಜ ೩, ಶಕ ವರ್ಷ ೧೯೨೫) | ಸಂಚಿಕೆ ೩೯ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 


ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಇ 266 ಎಎಸ್‌ಡಿ 2003, ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌, 2003 


ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ತಹಸೀಲ್ದಾರ್‌ ಗ್ರೇಡ್‌-1 ಹಾಗೂ ತಹಶೀಲ್ದಾರ್‌ ಗುಂಪು-ಬಿ ವೃಂದದ 


ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 














ಕ್ರಮ ಅಧಿಕಾರಿಯ ಹೆಸರು ಮತ್ತು ಪದನಾಮ ವರ್ಗಾವಣೆಗೊಂಡ ಸ್ಥಳ 
ಸಂಖ್ಯೆ | ಶ್ರೀ/ಶ್ರೀಮತಿ 
1 2 3 
1. ವಿಜಯಲಕ್ಷ್ಮಿ ವಿಶೇಷ ತಹಸೀಲ್ದಾರ್‌, ಪುನರ್ವಸತಿ ಅಧಿಕಾರಿಗಳ ಕಛೇರಿ, ಕೃಷ್ಣಾ ಮೇಲ್ದಂಡೆ 
ಯೋಜನೆ, ಅಥಣಿ (ಖಾಲಿ ಹುದ್ದೆ) 
2. ನೀನಾ ಕುಮಾರಿ ಸಹಾಯಕ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 


ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಎಂದು ನೇಮಿಸಲು ಇವರ ಸೇವೆಯನ್ನು 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
(ಖಾಲಿ ಹುದ್ದೆ. 





ಆರ್‌.ಡಿ. ಪಾಟೀಲ್‌ 


ತಹಸೀಲ್ದಾರ್‌, 
ಯಲಬುರ್ಗಾ ತಾಲ್ಲುಕು, ಕೊಪ್ಪಳ ಜಿಲ್ಲೆ (ಖಾಲಿ ಹುದ್ದೆ) 





ಪ್ರಧಾನ್‌ ಅಬ್ದುಲ್‌ ಸಲೀಂ 


ಚುನಾವಣಾ ತಹಸೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ ಎಂದು ನೇಮಿಸಲು ಇವರ ಸೇವೆಯನ್ನು 
ಸಿಆಸುಇ (ಚುನಾವಣೆಗಳು) ಇವರ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ) 





ವಿ. ಶಶಿಕಲ 


ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, 
ರಾಯಚೂರು ಎಂದು ನೇಮಿಸಲು ಇವರ ಸೇವೆಯನ್ನು ಸಿಆಸು (ತರಬೇತಿ) 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ) 











ಎಸ್‌.ಬಿ. ಚನ್ನೇಗೌಡ 





ಸಹಾಯಕ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಚಿತ್ರದುರ್ಗ ಎಂದು ನೇಮಿಸಲು ಇವರ ಸೇವೆಯನ್ನು ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆಯ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ. 





(೫೨೯) 





೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೨ 














1 2 3 
7. ಕಿಶನ್‌ ರಾಥೋಡ್‌ ಪುರಸಭಾ ತಹಸೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ (ಖಾಲಿ ಹುದ್ದೆ 
8. ರಮೇಶ್‌ ಯೋಜನಾಧಿಕಾರಿ, 


ಸಮಗ್ರ ಗ್ರಾಮೀಣ ಇಂಧನ ಕಾರ್ಯಕ್ರಮ (ಐ.ಆರ್‌.ಇ.ಪಿ.), ಜಿಲ್ಲಾ 
ಪಂಚಾಯತ್‌, ತುಮಕೂರು ಎಂದು ನೇಮಿಸಲು ಇವರ ಸೇವೆಯನ್ನು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. (ಖಾಲಿ ಹುದ್ದೆ. 

















9. ಎಂ.ವಿ. ಲಕ್ಷ್ಮೀಪತಿ ರೆಡ್ಡಿ ವಿಶೇಷ ತಹಸೀಲ್ದಾರ್‌ 

ಕೆ.ಜಿ.ಎಫ್‌, ಕೋಲಾರ (ಖಾಲಿ ಹುದ್ದೆ) 
10. ಪಿ.ವಿ. ಚಿನ್ನಪ್ಪ ರೆಡ್ಡಿ ವಿಶೇಷ ತಹಸೀಲ್ದಾರ್‌ 

ಮಸ್ಕಿ, ರಾಯಚೂರು (ಖಾಲಿ ಹುದ್ದೆ) 
11. ಹೆಚ್‌.ಎಂ. ಶಿರೋಮಣಿ ತಹಸೀಲ್ದಾರ್‌ 

ಹಿರೇಕೆರೂರು, ಹಾವೇರಿ ಜಿಲ್ಲೆ (ಖಾಲಿ ಹುದ್ದೆ) 
12. ಆರ್‌.ಜಿ. ಪಾಲ್ಕರ್‌ ತಹಸೀಲ್ದಾರ್‌ 

ಮಡಿಕೇರಿ, ಕೊಡಗು ಜಿಲ್ಲೆ (ಖಾಲಿ ಹುದ್ದೆ 
13. ಸೂರ್ಯನಾರಾಯಣ ಸಹಾಯಕ ನಿರ್ದೇಶಕರು, 


ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಗುಲ್ಬರ್ಗಾ ಎಂದು 
ನೇಮಿಸಲು ಇವರ ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ. 
ಮೇಲ್ಕಂಡ ಅಧಿಕಾರಿಗಳು ಸ್ಥಳ ನಿಯುಕ್ತಿಗೊಳಿಸಲಾದ ಸ್ಥಳಗಳಿಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಈ ಅಧಿಕಾರಿಗಳಿಗೆ ಸ್ಥಳ 
ನಿಯುಕ್ತಿಗೊಳಿಸಲಾದ ಹುದ್ದೆಗಳಲ್ಲಿ ಹಾಜರಾಗುವಂತೆ ಸೂಚಿಸಿ ಜಿಲ್ಲಾಧಿಕಾರಿಗಳು ಅವರನ್ನು ಬಿಡುಗಡೆಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 

ಪಿ.ಆರ್‌. 1117 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ (ಸೇವೆಗಳು-3) 


HIGH COURT OF KARNATAKA 
NOTIFICATION 
No. GOB(I) 13(12)/2003, Bangalore, Dated: 4" September, 2003 

In exercise of the powers vested under sub-section (2) of Section 12 of the Code of Criminal 
Procedure, 1973, (Central Act No.2/1974) the High Court of Karnataka hereby appoints the Civil Judge 
(Jr.Dn.) and JMFC., Laxmeshwar, as the Additional Chief Judicial Magistrate, Gadag, from after office 
hours of 30.8.2003 till the commencement of office hours of 02.09.2003, during the absence of the Civil 
Judge (Sr.Dn.) and CJM., Gadag. 














BY ORDER OF THE HIGH COURT, 
PR-1114 R. RANGASWAMY 
ASSISTANT REGISTRAR. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 255 SGL 2003, Bangalore, Dated: 6 September, 2003 

Shri M.R. Hegde, Secretary to Government, Department of Parliamentary Affairs and Legislation, 
Karnataka Government Secretariat, Vidhana Soudha, Bangalore is sanctioned commuted leave for 31 
days from 29.9.2003 to 29.10.2003 (೧.೧.1). He is permitted to leave the Head Quarter during the period of 
leave and on expiry of the leave he is reported as Secretary to Government, Department of Parliamentary 
Affairs and Legislation. 

During the above leave period, Shri Dakshina Murthy, Additional Draftsman and Ex-Officio 
Additional Secretary, Department of Parliamentary Affairs and Legislation is placed in additional charge of 
the post of Secretary to Government, Department of Parliamentary Affairs and Legislation. 

By Order and in the name of the Governor of Karnataka, 
U.P. PRABHU 
P.R. 1115 Under Secretary to Government, 
D.P. & AR. (Services-ll). 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೫೩೧ 





ಆರ್ಥಿಕ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಆಇ 36 ರಾಲೆಪ 2003, ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಇ 36 ರಾಲೆಪ 2003, ದಿನಾಂಕ: 17.07.2003ರಲ್ಲಿ ಶ್ರೀ ಎಂ.ಹೆಚ್‌. ಶಿಭಾರಗಟ್ಟಿ, ಇವರು 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಕಛೇರಿ ವಿಳಾಸ “ಮುಖ್ಯ ಅಭಿಯಂತರರ ಕಛೇರಿ, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ) 
ಧಾರವಾಡ” ಎಂಬುದನ್ನು “ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಛೇರಿ, ಕಾಲೇಜು ಶಿಕ್ಷಣ ಇಲಾಖೆ, ಧಾರವಾಡ” ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 1118 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 202 ಆಇಸೇ 2003, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌, 2003 
ದಿನಾಂಕ: 4.9.2003ರ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 299 ಎಸ್‌ಎಎಸ್‌ 2003ರಲ್ಲಿ ಶ್ರೀ ಅಶೋಕ್‌ ವಿ. ಡೇವಿಡ್‌, 
ಐ.ಎ.ಎಸ್‌. ಇವರ ಸೇವೆಯನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಪಿ. ವಿಜಯನ್‌, ಐ.ಎ.ಎಸ್‌. ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನೇಮಿಸಲು ಆಹಾರ, 
ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ನೀಡಲಾಗಿದೆ. 
ಅದರಂತೆ ಶ್ರೀ ಅಶೋಕ್‌ ವಿ. ಡೇವಿಡ್‌, ಐ.ಎ.ಎಸ್‌. ಇವರನ್ನು ಶ್ರೀ ಪಿ. ವಿಜಯನ್‌, ಐ.ಎ.ಎಸ್‌. ಇವರ 
ವರ್ಗಾವಣೆಯಿಂದ ತೆರವಾದ ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಉದಯಶಂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1119 ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 249 ಆಸೇಇ 2003, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌, 2003 
ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಮುಖ್ಯ ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ 
ನಿರ್ದೇಶನಾಲಯ, ಬೆಂಗಳೂರು, ಇವರು ದಿನಾಂಕ:21.5.2003 ರಿಂದ ದಿನಾಂಕ: 15.8.2003 ರವರೆಗೆ ಸ್ಥಳ ನೇಮಕಾತಿಗಾಗಿ ಕಾಯ್ದ 
ಅವಧಿಯನ್ನು (ದಿನಾಂಕ: 9.6.2003 ರಿಂದ 18.6.2003ರವರೆಗಿನ ಗಳಿಕೆ ರಜೆ ಅವಧಿಯನ್ನು ಹೊರತುಪಡಿಸಿ) ಕರ್ನಾಟಕ ನಾಗರೀಕ ಸೇವಾ 
ನಿಯಮ 8(15) (ಎಫ್‌)ರ ಅನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1120 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 20 ಎಎಸ್‌ಡಿ 2003, ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌, 2003 
ಕಂದಾಯ ಇಲಾಖೆಯ ಈ ಕೆಳಕಂಡ ಶಿರಸ್ತೇದಾರ್‌/ಉಪ ತಹಸೀಲ್ದಾರರುಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆವಿಗೆ ತಾತ್ಕಾಲಿಕವಾಗಿ ವೇತನ ಶ್ರೇಣಿ ರೂ.6000-11200ರ ತಹಸೀಲ್ದಾರ್‌ ಗುಂಪು-ಬಿ ಹುದ್ದೆಯಲ್ಲಿ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿಡಲಾಗಿದೆ. 
ಕ್ರಮ ಶಿರಸ್ತೇದಾರ್‌/ ಉಪ ತಹಸೀಲ್ದಾರ್‌ ಅಧಿಕಾರಿಯ ಹೆಸರು ಹಾಲಿ ಹುದ್ದೆ 
ಸಂಖ್ಯೆ ವೃಂದದ ರಾಜ್ಯಮಟ್ಟದ ಅಂತಿಮ 
ಜೇಷ್ಠತಾ ಪಟ್ಟಿಯಲ್ಲಿನ ಜೇಷ್ಟತಾ ಸಂಖ್ಯೆ | ಶ್ರೀಯುತರಾದ: 
1 2 3 4 
೬ 3910 ಗುರುಬಸಪ್ಪ ಮೇತ್ರಿ ಶಿರಸ್ನೇದಾರ್‌ 
2: 3911 ದೌಲತ್‌ಗೌಡ ಪಾಟೀಲ್‌ ಶಿರಸ್ನೇದಾರ್‌ 
































೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೨ 















































1 2 3 4 
3. 3912 ಸದಾನಂದಪ್ಪ ಕೆ. ಶಿರಸ್ನೇದಾರ್‌ 
4. 3921 ಜೋಷಿ ಶ್ಯಾಮಸುಂದರ್‌ ಶಿರಸ್ತೇದಾರ್‌ 
5. 3924 ಶಿವರಾಮಪ್ಪ ಜಿ. ಶಿರಸ್ತೇದಾರ್‌ 
6. 3925 ಶೇಖ್‌ ಷಾ ವಾಲಿ ಶಿರಸ್ನೇದಾರ್‌ 
7. 3926 ತಿಗಡಿ ಎಂ.ಎಂ. ಶಿರಸ್ತೇದಾರ್‌ 
8. 3928 ಭಟ್ಟಲ್‌ ಕೃಷ್ಣಪ್ಪ ಶಿರಸ್ತೇದಾರ್‌ 
9. 4455 ಕೃಷ್ಣಮೂರ್ತಿ ಹೆಚ್‌.ಕೆ. (ಎಸ್‌.ಸಿ.) ಶಿರಸ್ತೇದಾರ್‌ 
10. 4456 ನಿಂಗಯ್ಯ ಎಂ. (ಎಸ್‌.ಸಿ.) ಶಿರಸ್ತೇದಾರ್‌ 





ಈ ತಾತ್ಕಾಲಿಕ ಪ್ರಭಾರ ವ್ಯವಸ್ಥೆಯನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ. 

1. ಈ ಸ್ವತಂತ್ರ ಪ್ರಭಾರವು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ: 2901, 2998-3009, 
2559/2000, 70/1, 91-99/2001, 2991-2997, 2513, 2514/2000, 1791-1796/2000ರಲ್ಲಿ ಹಾಗೂ ಇನ್ನು ಹಲವಾರು 
ಮೊಕದ್ದಮೆಗಳಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ! ಕರ್ನಾಟಕ ಉಚ್ಛನ್ಯಾಯಾಲಯ ನೀಡುವ ಆದೇಶದ ಷರತ್ತಿಗೆ ಹಾಗೂ 
ಬಡ್ತಿಗಳನ್ನು ಪುನರ್ವಿಮರ್ಶಿಸುವ (೧೮:19) ಷರತ್ತುಗಳಿಗೊಳಪಟ್ಟಿರುತ್ತದೆ. 

2. ಕರ್ನಾಟಕ ಆಡಳಿತ ನ್ಯಾಯ ಮಂಡಲಿಯ ದಿನಾಂಕ: 7.03.2002 ರಂದು ಅರ್ಜಿ ಸಂಖ್ಯೆ: 942-949/2000ರಲ್ಲಿ ನೀಡಿರುವ 
ತೀರ್ಪಿನಂತೆ ಪೇಟೆಂಟ್‌ ಮಿಸ್ಟೇಕ್ಸ್‌ ಗಳನ್ನು (Patent ಖistakes) ಸರಿಪಡಿಸಿ ಅದರಂತೆ ಜೇಷ್ಠತೆ ನಿಗದಿಪಡಿಸುವ 
ಷರತ್ತಿಗೊಳಪಟ್ಟಿರುತ್ತದೆ. 

3. ಈ ಸ್ವತಂತ್ರ ಪ್ರಭಾರವನ್ನು ನೇರ ನೇಮಕಾತಿ ಕೋಟಾದಲ್ಲಿ ಇರಿಸಲಾಗಿದ್ದು ನೇರ ನೇಮಕಾತಿ ಅಭ್ಯರ್ಥಿಗಳು ಲಭ್ಯವಾಗುತ್ತಲೇ 
ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಹಿಂಬಡ್ತಿಗೊಳಿಸುವ ಷರತ್ತಿಗೊಳಪಟ್ಟಿದೆ. 

4. ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ಉಚ್ಛ ನ್ಯಾಯಾಲಯ! ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿಯು ಶಿರಸ್ತೇದಾರ್‌/ಉಪ ತಹಸೀಲ್ದಾರ್‌ ವೃಂದದ ಜೇಷ್ಠತೆಗೆ ಸಂಬಂಧಪಟ್ಟಂತೆ ನೀಡುವ ಆದೇಶ/ ಮಾರ್ಗಸೂಚಿಗಳಿಗೆ 
ಒಳಪಟ್ಟಿದೆ ಹಾಗೂ ಪುನರ್ವಿಮರ್ಶಿಸುವ ಷರತ್ತಿಗೊಳಪಟ್ಟು ಮತ್ತು ಯಾವುದೇ ಕಾರಣಕ್ಕೂ ಸಕ್ರಮಗೊಳಿಸಲು 
ಕೋರದೆಯಿರುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 

ಪಿ.ಆರ್‌. 1121 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ (ಸೇವೆಗಳು-3) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 123 ಎಲ್‌ಎಎಂ 2003, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌, 2003 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ನಿಯಮಗಳು 2000ರ ನಿಯಮ 7ರ ಅನ್ವಯ 
ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ) ಇವರನ್ನು ಕಾನೂನು ಇಲಾಖೆಗೆ ಸಂಬಂಧಿಸಿದಂತೆ “ರಾಜ್ಯ ಟೆಂಡರ್‌ ಬುಲೆಟಿನ್‌ ಅಧಿಕಾರಿ“ 
ಎಂದು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 1122 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಆಇ 176 ರಾಲೆಪ 2003, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌, 2003 
ಶ್ರೀ ಬಿ.ಎಸ್‌. ವಾಸುದೇವಮೂರ್ತಿ, ಸ್ಥಳ ನಿರೀಕ್ಷಣೆಯಲ್ಲಿರುವ ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರ 
ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ಸರ್ಕಾರದ ಸಚಿವಾಲಯದ ವಸತಿ ಮತ್ತು 
ನಗರಾಭಿವೃದ್ಧಿ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಶಾಖೆಯಲ್ಲಿ ಶ್ರೀಮತಿ ಆರ್‌. ಕಾಂತಕುಮಾರಿ ಇವರ ವರ್ಗಾವಣೆಯಿಂದ 
ತೆರವಾಗಿರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ-1 ಶಾಖೆ)ಗೆ 

ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಪ್ರಭಾಕರ್‌ 

ಪಿ.ಆರ್‌. 1123 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ (ಆಡಳಿತ). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೫೩೩ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 72 ಎಂಸಿಎಲ್‌ 2003, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌, 2003 
1977ರ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೆಷನ್‌) ನಿಯಮಾವಳಿಯ 5(1)(ಎ) ನಿಯಮದಡಿ ಬೆಂಗಳೂರು ವೈದ್ಯಕೀಯ 
ಕಾಲೇಜಿನ ಈ ಕೆಳಕಂಡ ನೇತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರ ಪ್ರೊಬೆಷನ್‌ ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ 
ದಿನಾಂಕದಿಂದ ಜಾರಿಗೆ ಬರುವಂತೆ ತೃಪಿಕರವಾಗಿ ಪೂರೈಸಿದ್ದಾರೆ ಎಂದು ಘೋಷಿಸಲಾಗಿದೆ. 
ವೈದ್ಯರ ಹೆಸರು ಸೇವೆಗೆ ಸೇರಿದ ದಿನಾಂಕ ಪ್ರೊಬೆಷನ್‌ ಅವಧಿ ಪೂರೈಸಿದ ದಿನಾಂಕ 











= [2 














ಡಾ: ಎಸ್‌. ಶಶಿಧರ್‌ 25.08.2000 24.08.2002 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1124 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 

ಅಧಿಸೂಚನೆ 
ಸಂಖ್ಯೆ: ಆಕುಕ 75 ಎಂಸಿಎಲ್‌ 2003, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌, 2003 

1977ರ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೆಷನ್‌) ನಿಯಮಾವಳಿಯ 5(1)(ಎ) ನಿಯಮದಡಿ ಬೆಂಗಳೂರು ವೈದ್ಯಕೀಯ 

ಕಾಲೇಜಿನ ಈ ಕೆಳಕಂಡ ಪ್ಲಾಸ್ಟಿಕ್‌ ಸರ್ಜರಿ ಉಪನ್ಯಾಸಕರ ಪ್ರೊಬೆಷನ್‌ ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಿಂದ 
ಜಾರಿಗೆ ಬರುವಂತೆ ತಪ್ತಿಕರವಾಗಿ ಪೂರೈಸಿದ್ದಾರೆ ಎಂದು ಘೋಷಿಸಲಾಗಿದೆ. 

ವೈದ್ಯರ ಹೆಸರು ಸೇವೆಗೆ ಸೇರಿದ ದಿನಾಂಕ ಪ್ರೊಬೆಷನ್‌ ಅವಧಿ ಪೂರೈಸಿದ ದಿನಾಂಕ 











= [2 

















ಡಾ: ಸಿತಾ ಎಸ್‌. ಸೆಗು 04.08.2000 03.10.2002 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1125 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
DEPARTMENT OF PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR 1 SPS 2003(13), Bangalore, Dated:1° September, 2003 
In the third paragraph of Notification No: DPAR 1 SPS 2003 (12) dt: 15/7/2003 for the words ‘Sri 
S. Bhaskar Rao’ the words ‘Sri Bhaskar Rao’ shall be and shall always be deemed to have been 
substituted. 
In the third paragraph of Notification of even No. Dt: 16/7/2003 for the words '5ಗ 5. Bhaskar Rao’ 
the words 'Sri Bhaskar Rao’ shall be and Shall always be deemed to have been substituted. 
By Order and in the name of the Governor of Karnataka, 
B.V. KUMARASWAMY 
P.R. 1126 Under Secretary to Government, 
D.P. & AR. (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 14 ಆಸೇನಿ 2003, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2003 
ದಿನಾಂಕ: 19.11.2002ರ ಸಂಖ್ಯೆ: ಸಿಆಸುಇ 14 ಆಸೇನಿ 2002ರ ಅಧಿಸೂಚನೆ ರೀತ್ಯ ದಿನಾಂಕ: 31.7.2003ರಂದು 58 ವರ್ಷ 
ವಯೋಮಿತಿ ಮೇರೆಗೆ ನಿವೃತ್ತಿ ಹೊಂದಿದ ಶ್ರೀ ಮಮ್ತಾಜ್‌ ಅಹದ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಎಫ್‌ಡಿ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.09.1999ರನ್ವಯ ಅವರು ನಿವೃತ್ತಿ ಹೊಂದಿದ ದಿನಾಂಕದವರೆಗೆ 
ಲಭ್ಯವಿರುವ ಗಳಿಕೆ ರಜೆಯನ್ನು 240 ದಿನಗಳ (ಎರಡು ನೂರ ನಲವತ್ತು ದಿನಗಳು ಮಾತ್ರ) ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ 118-ಎ (1) ನಿಯಮದಡಿ ಹಾಗೂ ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ 
ನೀಡಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1127 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೨ 





DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 292 SAS 2003, Bangalore, Dated:2™ September, 2003 
Shri D. Sathyamurthy, IAS (KN 84), Inspector General of Registration and Commissioner for 
Stamps, Bangalore, is transferred with immediate effect and posted until further orders as Commissioner 
for Excise. Bangalore in the existing vacancy. 
By Order and in the name of the Governor of Karnataka, 
B.V. KUMARASWAMY 
P.R. 1128 Under Secretary to Government, 
D.P. & AR. (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 237 ಆಸೇಇ 2003, ಬೆಂಗಳೂರು, ದಿನಾಂಕ:30ನೇ ಆಗಸ್ಟ್‌, 2003 
ಶ್ರೀಮತಿ ತೇಜಸ್ವಿನಿ ಸದಾನಂದ ನಾಯಕ್‌ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರು ದಿನಾಂಕ: 4.7.2003 ರಿಂದ ದಿನಾಂಕ: 8.7.2003ರವರೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌)ರ ಅನ್ವಯ 
ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1129 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 230 ಎಸ್‌ಜೆಡಿ 2003, ಬೆಂಗಳೂರು, ದಿನಾಂಕ:10ನೇ ಜೂನ್‌, 2003 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಸಿ. ಪ್ರೇಮಕುಮಾರಿ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ ರವರನ್ನು ಅವರು ಹಾಲಿ ಪಡೆಯುತ್ತಿರುವ ವೇತನ ಶ್ರೇಣಿಯಲ್ಲಿಯೇ ಕಾರ್ಯನಿರ್ವಹಿಸಲು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ 
ನಿಗಮದಲ್ಲಿ ಖಾಲಿ ಇರುವ ಪ್ರಧಾನ ವ್ಯವಸ್ಥಾಪಕರು-2 ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಳಿನಾ ಸಿ. 
ಕಾಗಿನೆಲ್ಲ, ಸಹಾಯಕ ವ್ಯವಸ್ಥಾಪಕರು (ಮಾರುಕಟ್ಟೆ) ರವರ ಸೇವೆಯನ್ನು ಹಿಂದಕ್ಕೆ ಪಡೆದು, ಅವರನ್ನು ಬಾಲಕಿಯರ ಬಾಲಮಂದಿರದ 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಅಧೀಕ್ಷಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವಿ. ಹನುಮಂತರಾವ್‌ 
ಪಿ.ಆರ್‌. 1130 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 73 ಕೃತೋಪ 2003, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌, 2003 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಸೆಕ್ಷನ್‌ 7ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಬದಲಾಗಿ ಇದೇ ಇಲಾಖೆಯ ಸರ್ಕಾರದ ಸಹ 
ಕಾರ್ಯದರ್ಶಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗೆ 
ಸಂಬಂಧಿಸಿದಂತೆ ರಾಜ್ಯಮಟ್ಟದ ಟೆಂಡರ್‌ ಬುಲೆಟಿನ್‌ ಅಧಿಕಾರಿಯಾಗಿ ನೇಮಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 1131 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೫೩೫ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 305 ಎಸ್‌ಜೆಡಿ 02(ಭಾ), ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌, 2003 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸಿ. ಪ್ರೇಮಕುಮಾರಿ ಇವರನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 9580-260-10880-320-13440-380-14200 ರ 
ಉಪ ನಿರ್ದೇಶಕರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರ ಅಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 
ಕೋಲಾರ ಜಿಲ್ಲೆಯಲ್ಲಿ ಉನ್ನತೀಕರಿಸಲಾದ ಉಪ ನಿರ್ದೇಶಕರ ಹುದ್ದೆಗೆ ಶ್ರೀ ಆರ್‌.ಜಿ. ಲಮಾಣಿ ಇವರ ಸ್ಥಳಕ್ಕೆ ನೇಮಕ ಮಾಡಲಾಗಿದೆ. 

ಶ್ರೀ ಆರ್‌.ಜಿ. ಲಮಾಣಿ, ಉಪ ನಿರ್ದೇಶಕರು, ಕೋಲಾರ ಜಿಲ್ಲೆ ಇವರನ್ನು ವರ್ಗಾಯಿಸಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಉಡುಪಿ ಜಿಲ್ಲೆಯ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರ.ದ. ಸಿದ್ಧಾಂತಿ 
ಪಿ.ಆರ್‌. 1132 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
LAW SECRETARIAT 
NOTIFICATION 
No. LAW 1685 LCM, 1994, Bangalore, Dated:4" September, 2003 

In exercise of the powers conferred by the Sub Section (8) of Section 24 of the Code of Criminal 
Procedure 1979 (Central Act No. 2 of 1974) as amended by the Code of Criminal Procedure Amendment 
Act 1978, and Rule 30 of the Karnataka Law Officers (Appointment & Conditions of Services, Rule 1977, 
Sri K. Prabhakara, Retired Joint Director of Prosecutions is appointed as Special Public Prosecutor to 
conduct Prosecution Crl. C.C.No. 18286/94, on the file of 8th Additional C.M.M. Bangalore. 

The Remuneration fee of Sri K. Prabhakara, Retd., Joint Director of Prosecutions, Bangalore shall 
be paid by the complainant Sri Raja Sathish. 

By Order and in the name of the Governor of Karnataka, 
K.B. MATTUR 
P.R. 1133 l/c Asst. Solicitor and Ex. Officio, 
Under Secretary to Government, 
Law Department (17.1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 126 ಸೇಇಮು 2003, ಬೆಂಗಳೂರು, ದಿನಾಂಕ:5ನೇ ಸೆಪ್ಟೆಂಬರ್‌, 2003 

ಡಾ: ಶೀಲಾ ಜಿ. ನಾಯಕ್‌, ಪ್ರಾಂಶುಪಾಲರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು, ಇವರಿಗೆ ವೇತನ ಶ್ರೇಣಿ ರೂ. 
13820-17220ರ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ಇಲಾಖೆ, ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1134 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 299 SAS 2003, Bangalore, Dated:5" September, 2003 

The orders issued in Notification of even number dated: 4th September, 2003 posting Shri D. 
Thangaraj, IAS (KN 77) as Principal Secretary to Government Water Resources Department (Minor 
Irrigation), stand cancelled and he is continued as Principal Secretary to Government. Women & Child 
Development Department, until further orders. 

The services of Shri Harsha Gupta, IAS (KN 97), Chief Executive Officer, Zilla Panchayat, Bellary, 
are placed at the disposal of Revenue Department with immediate effect and until further orders to post 
him as General Manager (Rehabilitation & Resettlement), Upper Krishna Project, Bagalkot, in the existing 
vacancy. 

By Order and in the name of the Governor of Karnataka, 
B.V. KUMARASWAMY 
P.R. 1135 Under Secretary to Government, 
D.P. &A.R. (Services-l). 


೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೨ 





NOTIFICATION 
No. DPAR 47 SPS 2003, Bangalore, Dated:5" September, 2003 
Shri K.L. Sudheer, IPS, (KN 93), Commandant 9th Battalion, KSRP, Bangalore, is transferred with 
immediate effect, and posted until further orders as Superintendent of Police (Intelligence), Bangalore, 
vice Shri Umesh Kumar, IPS, proceeding on United Nations Mission in KOSOVO, (UNMIK). 
By Order and in the name of the Governor of Karnataka, 
B.V. KUMARASWAMY 
P.R. 1136 Under Secretary to Government, 
D.P. & AR. (Services-l). 
NOTIFICATION 
No. DPAR 116 SFP 2003, Bangalore, Dated:5" September, 2003 
Shri B.U. Chengappa, IFS (KN 70), Additional Principal Chief Conservator of Forests, (Personnel 
and Administration), Bangalore, is promoted to officiate in the rank of Principal Chief Conservator of 
Forests, carrying the above Super time Scale of Pay of IFS viz., Rs. 24050-650-26000 with immediate 
effect and he is posted until further orders as Principal Chief Conservator of Forests (Evaluation, Working 
Plan, Research & Training), Bangalore, in the existing vacancy. 
By Order and in the name of the Governor of Karnataka, 
B.V. KUMARASWAMY 
P.R. 1137 Under Secretary to Government, 
D.P. & AR. (Services-l). 
NOTIFICATION 
No. DPAR 179 SAS 2003, Bangalore, Dated:6" September, 2003 
Smt. Vandita Sharma, IAS (KN 86) is deputed as India Country Director, Education Development 
Center, Bangalore, to work on the USAID-funded dot-EDU Project entitled Technology Tools for Teaching 
& Training (T4) for a period of 3 years. The Terms & Conditions on foreign service terms will be issued 
separately. 
This Notification is issued with the approval of the Government of India, Dept. of Personnel & 
Training, New Delhi-vide their letter No: 12/44/2003/FA(UN), Dt: 13/14-08-2003. 
By Order and in the name of the Governor of Karnataka, 
B.V. KUMARASWAMY 
P.R. 1138 Under Secretary to Government, 
D.P. & AR. (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 303 ಸೆಆಸೆ 2003, ಬೆಂಗಳೂರು, ದಿನಾಂಕ:8ನೇ ಸೆಪ್ಟೆಂಬರ್‌, 2003 
ಶ್ರೀ ಕೆ.ಕೆ. ಮಿಶ್ರ, ಐ.ಎ.ಎಸ್‌. ಅಪರ ಮುಖ್ಯ ಕಾರ್ಯದರ್ಶಿ, ಇವರ ಪತ್ನಿ ಶ್ರೀಮತಿ ರಾಗಿಣಿ ಮಿಶ್ರ ರವರಿಗೆ ದಿನಾಂಕ: 
12.9.2003ರಿಂದ ದಿನಾಂಕ: 21.9.2003ರವರೆಗೆ ಬೆಂಗಳೂರಿನಿಂದ ಲಕ್ನೋಗೆ ಹೋಗಿ ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. ಈ ರಜಾ ಪ್ರಯಾಣ. ರಿಯಾಯಿತಿಯನ್ನು (ಭಾರತದ ಯಾವುದೇ ಸ್ಥಳಕ್ಕೆ ಭೇಟಿ 
ನೀಡಲು) 2002- 2005ನೇ ಬ್ಲಾಕ್‌ ಅವಧಿಯಲ್ಲಿ ಕೇಂದ್ರ ನಿಯಮದಡಿ ಮಂಜೂರು ಮಾಡಲಾಗಿದೆ. ಸದರಿ ಉದ್ದೇಶಕ್ಕೆ ತಗಲುವ ವಾಸ್ತವಿಕ 
ಪ್ರಯಾಣ ವೆಚ್ಚದ ಶೇ. 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆಯ ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಮುಂಗಡ 
ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1139 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 128 ಆಸೇವ 2003, ಬೆಂಗಳೂರು, ದಿನಾಂಕ:10ನೇ ಸೆಪ್ಟೆಂಬರ್‌, 2003 
ಶ್ರೀ ಎಸ್‌. ಬಸಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 95 ಆಸೇವ 
2003 ದಿನಾಂಕ: 27.08.2003ರಲ್ಲಿ ಮನೆ ಬಾಡಿಗೆ ನಿಯಂತ್ರಕರು, ಬೆಂಗಳೂರು (ದಕ್ಷಿಣ) ಹುದ್ದೆಗೆ ವರ್ಗಾಯಿಸಿರುವುದನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿ ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ವಿಶೇಷಾಧಿಕಾರಿ, ಕುಮಾರಕೃಪ ಗೆಸ್ಟ್‌ಹೌಸ್‌, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1140 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


